








au) ಸು 251 


ANNASEEHA ISLAMIC MOVEMENT 


SURATKAL, MANGALORE - 575 014 
MOB: 9731593091 / 9945171612 


ಪ್ಪ ಪೆ 2 
= ಸಾನ i 


ಸ್ಲಾಂ ಒಂದು ಪಕ್ವ-ಪರಿಪೂರ್ಣವಾದ ದೀನ್‌ 
i> ಜೀವನ ಕ್ರಮವಾಗಿದೆ. ಮನುಷ್ಯ 
ವರ್ಗವು ಇತರ ಜೀವಿಗಳಿಗೆ ವ್ಯತಿರಿಕ್ತವಾಗಿ ಭೂಮಿಯಲ್ಲಿ 
ಅಲ್ಲಾಹನ ಪ್ರತಿನಿಧಿಗಳಾಗಿ ಜೀವಿಸಬೇಕೆಂಬ ನೆಲೆಯ- 
ಲ್ಲಿ ಮನುಷ್ಯನ ಅನುಸರಣೆ, ತರಬೇತಿ ಮತ್ತು ಜೀವನಕ್ಕೆ 
ಬೇಕಾದ ಎಲ್ಲಮಾರ್ಗದರ್ಶನಗಳನ್ನೂ ಒದಗಿಸಲಾಗಿದೆ. 


ಇಸ್ಲಾಮಿನ ಆಧಾರ-ಪ್ರಮಾಣಗಳಾದ ಕುರ್‌ಆನ್‌ ಮತ್ತು 
ಹದೀಸ್‌ ಮನುಷ್ಯನ ಇಹ-ಪರ ವಿಜಯಕ್ಕೆ ಬೇಕಾದ 
ಸರ್ವ ಮಾಹಿತಿಯನ್ನು ಮತ್ತು ಮಾರ್ಗದರ್ಶನವನ್ನು 
ಒದಗಿಸುತ್ತದೆ. ಕುರ್‌ಆನ್‌ ಮತ್ತು ಪ್ರವಾದಿ ಚರ್ಯೆಯ- 
ನ್ನು ಮೀರಿಸುವ ಯಾವುದೇ ತತ್ವಜ್ಞಾನ ಜಗತ್ತಿನಲ್ಲಿಲ್ಲ 
ಎನ್ನುವುದು ಸತ್ಯ ಆದ್ದರಿಂದ ಈ ಪರಿಪೂರ್ಣ ಧರ್ಮ- 
ದಲ್ಲಿ ಅದರಲ್ಲಿಲ್ಲದ ಸಂಗತಿಗಳನ್ನು ಸೇರ್ಪಡೆಗೊಳಿಸುವು- 
ದು ಧರ್ಮವನ್ನು ವಿರೂಪಗೊಳಿಸುವುದಕ್ಕೆ ಸಮವಾಗಿದೆ. 


ಅಲ್ಲಾಹು ಹೇಳುತ್ತಾನೆ: 


ತಾ I 6 


“ಇ೦ದು ನಾನು ನಿಮ್ಮ ಧರ್ಮವನ್ನು ನಿಮಗೆ ಪೂರ್ತಿ- 
ಗೊಳಿಸಿದ್ದೇನೆ, ನನ್ನ ಅನುಗ್ರಹವನ್ನು ನಿಮಗೆ ಪೂರ್ಣ- 
ಗೊಳಿಸಿದ್ದೇನೆ ಮತ್ತು ಇಸ್ಲಾಮನ್ನು ನಿಮ್ಮ ಧರ್ಮವೆಂಬ 
ನೆಲೆಯಲ್ಲಿ ಅಂಗೀಕರಿಸಿದ್ದೇನೆ.” (ಅಲ್‌ಮಾಇದ 3) 


ಪ್ರವಾದಿಯವರು(ಸ) ಹೇಳುತ್ತಾರೆ: 


“ನಾನು ನಿಮಗೆ ಎರಡು ವಸ್ತುಗಳನ್ನು ಬಿಟ್ಟು ಹೋಗು- 
ತ್ತೇನೆ. ನೀವು ಎಂದಿನ ತನಕ ಅವುಗಳನ್ನು ಭದ್ರವಾಗಿ 
ಹಿಡಿದುಕೊಳ್ಳುತ್ತೀರೋ ಅಂದಿನ ತನಕ ನೀವು ಪಥಬ್ರ- 
ಷ್ಟರಾಗಲಾರಿರಿ. ಅವು ಅಲ್ಲಾಹನ ಗ್ರಂಥ (ಕುರ್‌ಆನ್‌) 
ಮತ್ತು ನನ್ನ ಚರ್ಯೆ (ಹದೀಸ್‌)? (ಮುವತ್ತ ಮಾಲಿಕ್‌, 
ಮುಸ್ತದ್ರಕ್‌ ಹಾಕಿಂ) 


ನುಬುವತ್ತಿನ ಆರಂಭದಿಂದ ಖೈರುಲ್‌ ಖುರೂನ್‌ 
(ಮೂರು ಅತ್ಯುತ್ತಮ ಶತಮಾನ)ಗಳ ತನಕ ಇಸ್ಲಾ- 
ಮಿನ ಶಿಕ್ಷಣ ಮತ್ತು ಬೋಧನೆಯು ಪರಿಶುದ್ಧವೂ 


ಶಕೆ ಸತ ly 


ಪಾವನವೂ ಆಗಿತ್ತು. ಇದರಲ್ಲಿ ಮುಶ್ರಿಕ್‌ಗಳ ರೀತಿ-ರಿ- 
ವಾಜುಗಳು, ಅಂಧವಿಶ್ವಾಸಗಳು, ಆಚಾರ-ವಿಚಾರಗ- 
ಳು ಮತ್ತು ಬಿದ್‌ಅತ್‌-ಕುರಾಫಾತ್‌ಗಳು ಎಳ್ಳಷ್ಟೂ ಬೆ- 
ರಕೆಯಾಗಿರಲಿಲ್ಲ. ಆದರೆ ಯಹೂದೀ-ನಸಾರಾ ಮತ್ತು 
ಇತರ ಇಸ್ಲಾಮಿನ ಶತ್ರುಗಳು ತಮ್ಮ ಅಪವಿತ್ರ ಇರಾದೆಗ- 
ಳನ್ನು ಕಾರ್ಯಗತಗೊಳಿಸಿ ಇಸ್ಲಾಮಿ ಶಿಕ್ಷಣ ವ್ಯವಸ್ಥೆಯ- 
ಲ್ಲಿ ಕಲಬೆರಕೆ ಮಾಡಲು ನಾಮಧಾರಿ ಮುಸ್ಲಿಮರಾದ 
ದರ್ವೇಶಿಗಳು, ಸೂಫಿಗಳು, ಸ್ವಾರ್ಥಿಗಳಾದ ಪುರೋಹಿ- 
ತರು ಗಳನ್ನು ಬಳಸಿಕೊಂಡರು. ಅವರು ಮುಸ್ಲಿಮರಿಗೆ 
ಇಸ್ಲಾಮಿನ ಹೆಸರಿನಲ್ಲಿ ಇಸ್ಲಾಮೇತರ ವಿಷಯಗಳನ್ನು 
ನಿರಂತರ ಬೋಧಿಸುತ್ತಾ, ಮುಸ್ಲಿಮರನ್ನು ಇಸ್ಲಾಮಿನ 
ಬುನಾದಿಯಿಂದ ದೂರ ಸರಿಸುತ್ತಾ ಮುಸ್ಲಿಮೇತರ ದ್ಯ- 
ಷ್ಲಿಕೋನವನ್ನು ಅಳವಡಿಸಿಕೊಳ್ಳುವಂತೆ ಮಾಡಿದರು. 
ಇಸ್ಲಾಮಿನ ಶತ್ರುಗಳ ಆಶ್ರಯದಲ್ಲಿ ಇಸ್ಲಾಮಿನ ತತ್ವಾ- 
ದರ್ಶಗಳು ಯಾವ ರೀತಿ ವಿರೂಪಗೊಂಡವು ಎಂದರೆ 





ಗೆ ಸಳ & 


ಅಂತಿಮವಾಗಿ ಕುರ್‌ಆನ್‌ ಮತ್ತು ಸುನ್ನತ್‌ಗಳ ಪವಿತ್ರ 
ಬೋಧನೆಗಳು ಮುಸ್ಲಿಮರ ಕಲುಷಿತ ಆಚಾರ-ವಿಚಾರ- 
ಗಳ ಮುಂದೆ ಕಣ್ಣೀರಿಡುವಂತಾಯಿತು. 


ಶಿರ್ಕ್‌ ಮತ್ತು ಬಿದ್‌ಅತ್‌ಗಳು ಎಂತಹ ಕ್ಷುದ್ರ ವ್ಯಾಧಿ- 
ಗಳಾಗಿವೆ ಎಂದರೆ ಅವು ಕ್ಯಾನ್ಸರ್‌ನಂತೆ ಮನುಷ್ಯನ 
ವಿಶ್ವಾಸವೆಂಬ ಶರೀರವನ್ನು ಪ್ರವೇಶಿಸಿ ನಿಧಾನವಾ- 
ಗಿ ಅವನ ತತ್ವಾದರ್ಶಗಳನ್ನೆಲ್ಲಾ ಕಲಸುಮೇಲೋಗರ 
ಮಾಡಿ ಅವನ ಆಚಾರ-ವಿಚಾರಗಳನ್ನು ವಿರೂಪಗೊ- 
ಳಿಸಿ ಬಿಡುತ್ತದೆ. ಅವನು ಕುರ್‌ಆನ್‌ ಮತ್ತು ಸುನ್ನತ್‌ನ 
ಚೌಕಟ್ಟನ್ನು ತೊರೆದು ಸಂಪ್ರದಾಯ ಹಾಗೂ ನವೀನಾ- 
ಚಾರಗಳ ಸರಹದ್ದಿನೊಳಗೆ ಪ್ರವೇಶಿಸಿ ಬಿಡುತ್ತಾನೆ. ಈ 
ಕಾರಣಕ್ಕಾಗಿ ಇಸ್ಲಾಮಿಕ್‌ ಶರಿಯತ್‌ ಕುರ್‌ಆನ್‌ ಮತ್ತು 
ಸುನ್ನತ್‌ ಅನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕೆಂಬ ಸೂ- 
ಚನೆಯನ್ನು ಮತ್ತು ಶಿರ್ಕ್‌ ಹಾಗೂ ಬಿದ್‌ಅತ್‌ಗಳಿಂದ 
ದೂರವಿರಬೇಕೆಂಬ ತಾಕೀತನ್ನು ಮಾಡುತ್ತದೆ. 


ಕೆ ಸಾನ Ww 


ಅಲ್ಲಾಹು ಹೇಳುತ್ತಾನೆ: 


“ಪ್ರವಾದಿಯವರು ನಿಮಗೆ ಏನು ಕೊಡುತ್ತಾರೋ 
ಅದನ್ನು ಸ್ವೀಕರಿಸಿ, ಅವರು ಯಾವುದರಿಂದ ತಡೆಯು- 
ತ್ತಾರೋ ಅದರಿಂದ ದೂರವಿರಿ” (ಅಲ್‌ಹಶ್ರ್‌ 7) 


ಇನ್ನೊಂದು ಕಡೆ ಅಲ್ಲಾಹು ಹೇಳುತ್ತಾನೆ: 


“ಪ್ರವಾದಿಯವರ ಆಜ್ಞೆಗೆ ವಿರುದ್ಧವಾಗಿ ಚಲಿಸುವವರು 
ತಾವು ಯಾವುದಾದರೂ ಆಪತ್ತಿನಲ್ಲಿ ಸಿಲುಕಿ ಬಿಡಬ- 
ಹುದು ಅಥವಾ ತಮ್ಮ ಮೇಲೆ ವೇದನಾಯುಕ್ತ ಶಿಕ್ಷೆ 
ಎರಗಬಹುದೆಂದು ಭಯಪಡಬೇಕು.” (ಅನ್ನೂರ್‌ 63) 


ಪ್ರವಾದಿಯವರು(ಸ) ಹೇಳುತ್ತಾರೆ: 


“ಧರ್ಮದಲ್ಲಿ ಹೊಸ ಹೊಸ ಆಚಾರಗಳನ್ನು 
ಮಾಡಬೇಡಿ. ಏಕೆಂದರೆ ಎಲ್ಲಾ ಹೊಸ ಆಚಾರಗಳು 
ಬಿದ್‌ಅತ್‌ ಆಗಿವೆ. ಎಲ್ಲಾ ಬಿದ್‌ಅತ್‌ಗಳು ಪಥಬ್ರಷ್ಟ- 


el ನಸ Wy 


ತೆಯಾಗಿವೆ. ಎಲ್ಲಾ ಪಥಭ್ರಷ್ಟತೆಗಳ ಪರಿಣಾಮ ನರಕ- 


ಟಿ 
ವಾಗಿದೆ.” 
ಇನ್ನೊಂದು ವರದಿಯಲ್ಲಿ ಹೀಗಿದೆ: 


“ಧರ್ಮದಲ್ಲಿ ಯಾರಾದರೂ ಅದರಲ್ಲಿಲ್ಲದ ಹೊಸ 
ಆಚಾರವನ್ನು ತಂದರೆ ಅದು ತಿರಸ್ಕೃತವಾಗಿದೆ.” 
(ಅಲ್‌ಬುಖಾರಿ ಮತ್ತು ಮುಸ್ಲಿಂ) 


ಹರ್ರುತ್‌ ಇಬ್ನ್‌ ಅಬ್ಬಾಸ್‌(ರ) ಹೇಳುತ್ತಾರೆ: “ಅಲ್ಲಾಹ- 
ನನ್ನು ಭಯಪಡಿರಿ. ಕುರ್‌ಆನ್‌ ಮತ್ತು ಸುನ್ನತ್‌ ಅನ್ನು 
ಅನುಸರಿಸಿರಿ. ಅದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. 
ಧರ್ಮದಲ್ಲಿ ಹೊಸ ಆಚಾರಗಳನ್ನು ಸೇರ್ಪಡೆಗೊಳಿಸು- 
ವುದನ್ನು ಬಿಟ್ಟುಬಿಡಿ” (ಅದ್ದಾರಿಮೀ 1/66) 


ಇಮಾಮ್‌ ಸುಫ್ಯಾನ್‌ ಅಸೌರಿ(ರ) ಹೇಳುತ್ತಾರೆ: “ಪ್ರ- 
ವಾದಿಯವರ ಚರ್ಯೆಯಲ್ಲಿ ಇಲ್ಲದಂತಹ ಯಾವುದೇ 


ಪಃ ನ 9 2 
ಸಂಕಲ್ಪ ಅಥವಾ ಪ್ರವೃತ್ತಿ ಸ್ವೀಕಾರಾರ್ಹವಲ್ಲ: 


cel ನಸ i 


ಇಮಾಮ್‌ ಅಹ್ಮದ್‌ ಇಬ್ನ್‌ ಹಂಬಲ್‌(ರ) ಹೇಳುತ್ತಾರೆ: 
“ರಕ್ಷೆ ಇರುವುದು ಕುರ್‌ಆನ್‌ ಮತ್ತು ಸುನ್ನತ್‌ ಅನ್ನು 
ಅವಲಂಬಿಸುವುದರಲ್ಲಿ ಮಾತ್ರ. ಎಲ್ಲಾ ರೀತಿಯ 
ಪರಂಪರೆ ಮತ್ತು ಸಂಪ್ರದಾಯಗಳಿಂದ ದೂರವಿರಿ. 
ನಿಮ್ಮ ಯಾವುದೇ ಧಾರ್ಮಿಕ ಕಾರ್ಯಗಳಲ್ಲಿ ನೂತ- 
ನವಾದಿಗಳಿಂದ ಸಲಹೆ ಪಡೆಯಬೇಡಿ.” (ತಬಿಕಾತುಲ್‌ 
ಹನಾಬಿಲ 1/342) 


ಇಸ್ಲಾಮಿನ ಶತ್ರುಗಳು ಇಸ್ಲಾಮಿನ ಪರಿಶುದ್ಧತೆಯನ್ನು 
ಮಲಿನಗೊಳಿಸಲು ಇಸ್ಲಾಮಿನ ಅಂದಗೆಡಿಸಿ ವಿರೂಪ- 
ಗೊಳಿಸಲು ಧರ್ಮದಲ್ಲಿ ನೂತನವಾಗಿ ಸೃಷ್ಟಿಸಿದ ಕಾ- 
ರ್ಯಗಳಲ್ಲಿ ಮುಖ್ಯವಾದ ಒಂದು ರಬಿವುಲ್‌ ಅವ್ವಲ್‌ 
ತಿಂಗಳ 12ನೇ ದಿನ ಆಚರಿಸಲಾಗುವ ಮೀಲಾದುನ್ನೆಬಿ 
ಎಂಬ ಬಿದ್‌ಅತ್‌ ಇದು ಹಿಜರಿ ಏಳನೇ ಶತಮಾನದಲ್ಲಿ 
ಸ್ವಾರ್ಥ ಹಿತಾಸಕ್ತಿ ಸ್ವೇಚ್ಛಾಚಾರಿಯಾದ ಮುರುಪ್ಫರು- 
ದ್ದೀನ್‌ ಎಂಬ ಆಡಳಿತಗಾರ ಮತ್ತು ಬಿದ್‌ಅತೀ ಮೌಲ್ವಿ 


ತೆ ಭನ W 


ಉಮರ್‌ ಬಿನ್‌ ದಹ್ಯಾರ ಪರಸ್ಪರ ಸಹಕಾರದಿಂದ 
ಚಲಾವಣೆಗೆ ಬಂತು. ಬಾದಶಾ ಮುರುಷ್ಪರುದ್ದೀನ್‌ 
ಕುರಿತು ಅಲ್ಲಾಮಾ ರುಹಬೀ, ಅವರು ಮೀಲಾದುನ್ನೆ- 
ಬಿ ಆಚರಣೆಗಾಗಿ ವಿಪರೀತ ಹಣ ಸುರಿಯುತ್ತಿದ್ದರೆಂದು 
ಹೇಳುತ್ತಾರೆ. 


ಮೌಲ್ವಿ ಉಮರ್‌ ಬಿನ್‌ ದಹ್ಯಾರ ಕುರಿತು ಹಾಫಿರು್‌ 
ಇಬ್ನ್‌ ಹಜರ್‌ ಹೇಳುತ್ತಾರೆ: “ಅವರು ಆಡಂಬರ 
ಪ್ರಿಯರು. ಸಲಫು ಸ್ಕಾಲಿಹೀನ್‌ಗಳ ಬಗ್ಗೆ ಮತ್ತು 
ಧಾರ್ಮಿಕ ಮುಖಂಡರ ಬಗ್ಗೆ ಹಗುರವಾಗಿ ಮಾತ- 
ನಾಡುವವರು. ಅವರ ಗೌರವಕ್ಕೆ ಚ್ಯುತಿ ತರುವಂತಹ 
ಶಬ್ದಗಳನ್ನು ಬಳಸುವವರು. ಅವರು ಕೆಟ್ಟಿ ಮಾತುಗಳ- 
ನ್ನಾಡುವವರು, ದುರಹಂಕಾರಿ, ಧಾರ್ಮಿಕ ವಿಷಯದಲ್ಲಿ 
ಶ್ರದ್ಧೆ ಇಲ್ಲದವರೂ ಆಗಿದ್ದರು.” (ಲಿಸಾನುಲ್‌ ಮೀರಭಾನ್‌ 
41295) 


ಪ್ರವಾದಿಯವರ(ಸ) ಜನ್ಮದಿನದ ಕುರಿತು ಭಿನ್ನಮತವಿದೆ 
OOOO 


a ಪ್ರವಾದಿಪ್ರೇಮ | 10 


ಎನ್ನುವುದು ನಿರಾಕರಿಸಲಾಗದ ಸತ್ಯ. ಅದೇ ರೀತಿ ಹಿಜರಿ 
ಮುನ್ನೂರರ ತನಕ ಜೀವಿಸಿದ್ದ ಅತ್ಯುತ್ತಮ ಜನಸಮು- 
ದಾಯ ಮೀಲಾದುನ್ನೆಬಿ ಆಚರಿಸಿಲ್ಲ ಎನ್ನುವುದು ಕೂಡ 
ಸತ್ಯ ಏಕೆಂದರೆ ಅವರು ಮೀಲಾದುನ್ನೆಬಿ ಆಚರಿಸಿದ್ದಾರೆ 
ಎನ್ನುವುದಕ್ಕೆ ಒಂದೇ ಒಂದು ದುರ್ಬಲ ಆಧಾರ ಕೂಡ 
ಯಾವುದೇ ಅಧಿಕೃತ ಗ್ರಂಥಗಳಲ್ಲಿ ದಾಖಲಾಗಿಲ್ಲ. ವಾ- 
ಸ್ತವವಾಗಿ ಮಿಲಾದುನ್ನೆಬಿ ಆಚರಣೆ ಆರಂಭವಾದದ್ದೇ 
ಹಿಜರಿ ಏಳನೇ ಶತಮಾನದಲ್ಲಿ 


ಪ್ರವಾದಿಯವರು(ಸ) ಅಲ್ಲಾಹನ ಸಂದೇಶವಾಹಕರು 
ಎಂದು ನಂಬುವುದು, ಅವರನ್ನು ನಮ್ಮ ಸರ್ವಸ್ಪಕ್ಕಿಂತ- 
ಲೂ ಮಿಗಿಲಾಗಿ ಪ್ರೀತಿಸುವುದು ಸತ್ಯವಿಶ್ವಾಸಿಗಳ ಕರ್ತ- 
ವ್ಯವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ 


ಪ್ರವಾದಿಯವರ ಚರ್ಯೆಯನ್ನು ಜೀವನದಲ್ಲಿ ಅಳವಡಿ- 
ಸಿ ಅವರ ಹದೀಸ್‌ಗಳನ್ನು ಮಾರ್ಗದರ್ಶಿಯಾಗಿ ಬಳಸಿ 
ಜೀವನ ನಡೆಸುವುದು ಅಲ್ಲಾಹನ ಸಂಪ್ರೀತಿಯನ್ನು 


ಅಕೆ ಪ್ರವಾದಿಪ್ರೇಮ | 11 


ಗಳಿಸುವುದಕ್ಕೆ ಇರುವ ಮಾರ್ಗವಾಗಿದೆ. ಅವರ ಜೀ- 
ವನಶೈಲಿಯನ್ನು ಕಲಿಯುವುದು ಎಲ್ಲಾ ಮುಸಲ್ಮಾನರ 
ಮೇಲೆ ಕಡ್ಡಾಯವಾಗಿದೆ. ಅವರ ಜೀವನ ಮತ್ತು ಆದ- 
ರ್ಶದ ಕುರಿತು ಕಲಿಯಲು ಮತ್ತು ಕಲಿಸಲು, ಅವರನ್ನು 
ಪ್ರಶಂಸಿಸಲು ಮತ್ತು ಗುಣಗಾನ ಮಾಡಲು, ಅವರ ಹೆ- 
ಸರಲ್ಲಿ ಸ್ವಲಾತ್‌ ಹೇಳಲು ಅಸಾಧ್ಯವೆನ್ನುವ ಒಂದು ಗಳಿಗೆ 
ಮುಸಲ್ಮಾನನ ಜೀವನದಲ್ಲಿ ಬರಬಾರದು. 


ಹೀಗಿರುವಾಗ ರಬಿವುಲ್‌ ಅವ್ವಲ್‌ 12ನೇ ತಾರೀಕ- 
ನ್ನು ನಿಶ್ಚಯಿಸಿಕೊಂಡು ಅಂದು ಸಂತೋಷ ಆಚರಣೆ 
ಮಾಡುವುದು, ಸಭೆ-ಸಮಾರಂಭಗಳನ್ನು ಹಮ್ಮಿ- 
ಕೊಳ್ಳುವುದು, ಮೆರವಣಿಗೆ ಮಾಡುವುದು, ಮೌಲಿದ್‌ 
ಪಾರಾಯಣ ಮಾಡುವುದು, ಅಂದು ವಿಶೇಷವಾ- 
ಗಿ ಸಾಮೂಹಿಕ ಅನ್ನದಾನ ಮಾಡುವುದು ಇವುಗಳ 
ಅರ್ಥವೇನು? 


ಪ್ರವಾದಿಯವರ(ಸ) ಸಂಗಾತಿಗಳಾಗಿದ್ದು ಅವರಿಗಾ- 





al ನ Wk 


ಗಿ ಮನೆ, ವ್ಯಾಪಾರ, ಊರು, ಕುಟುಂಬ, ಆಸ್ತಿಪಾಸ್ತಿ 
ಎಲ್ಲವನ್ನೂ ತ್ಯಾಗ ಮಾಡಿ ನೂರಾರು ಕಿಲೋಮೀಟರ್‌ 
ದೂರ ವಲಸೆ ಬಂದು ಪ್ರವಾದಿಯವರ) ಬೆವರು ಬಿ- 
ದ್ವಲ್ಲಿ ತಮ್ಮ ರಕ್ತ ಹರಿಸಲು ಸಿದ್ಧರಾಗಿದ್ದ ಸ್ವಹಾಬಿಗಳಾಗಲಿ, 
ಅವರ ನಂತರದಲ್ಲಿ ಇಸ್ಲಾಮಿನ ರಕ್ಷಣೆ ಮತ್ತು ಏಳಿಗೆಗಾಗಿ 
ತಮ್ಮ ಸಂಪೂರ್ಣ ಜೀವನವನ್ನೇ ಯುದ್ಧಭೂಮಿಯಲ್ಲಿ 
ಕಳೆದ ತಾಬಿಕನ್‌ ಅಥವಾ ತಬಲುತ್ತಾಬಿಈನ್‌ಗಳಾ- 
ಗಲಿ ಇದನ್ನು ಆಚರಿಸುವುದೋ ಅಥವಾ ಇದರ ಬಗ್ಗೆ 
ಸಲಹೆ ನೀಡುವುದೋ ಮಾಡಿದ್ದಾಗಿ ಎಲ್ಲೂ ಕಂಡು 
ಬರುವುದಿಲ್ಲ. 


ನುಬುವ್ವಕ್ತಿನ ನಂತರ ಪ್ರವಾದಿಯವರು) ಇಪ್ಪತ್ತಮೂ- 
ರು ವರ್ಷ ಜೀವಂತವಾಗಿದ್ದರು. ನಂತರ 30 ವರ್ಷಖು- 
ಲಫಾಉರ್ರಾಶಿದೀನ್‌ಗಳ ಆಡಳಿತವಿತ್ತು. ಸರಿಸುಮಾರು 
220 ವರ್ಷ ತಾಬಿಈನ್‌ ಮತ್ತು ತಬಉತ್ತಾಬಿಕನ್‌ಗಳು 
ಜೀವಿಸಿದ್ದರು. ಪ್ರವಾದಿ ಪ್ರೇಮ ಮತ್ತು ಪ್ರವಾದಿ ಪ್ರೀತಿ- 


ತಾ ಪ್ರವಾದಿಪ್ರೇಮ | 13 


ಯಿಂದ ಇವರ ಹೃದಯಗಳು ತುಂಬಿ ತುಳುಕುತ್ತಿದ್ದವು. 
ಪ್ರವಾದಿಯ ಅನುಸರಣೆಗಾಗಿ ಇವರು ಸದಾ ಕಾತರಿ- 
ಸುತ್ತಿದ್ದರು. ಇವರು ತೋರಿಸಿದಂತಹ ಗೌರವ, ಪ್ರೀತಿ, 
ಸ್ನೇಹ, ತ್ಯಾಗ, ವಿಧೇಯತೆ, ಅನುಸರಣೆ, ಸಮರ್ಪಣಾ 
ಮನೋಭಾವ ಮಾನವ ಇತಿಹಾಸದಲ್ಲೇ ಅದ್ವಿಕೀಯ- 
ವಾಗಿದೆ. 


ಆದರೆ ಇವರಲ್ಲಿ ಯಾರೂ ಕೂಡ ಮೀಲಾದುನ್ನೆಬಿ 
ಆಚರಿಸಿದ ಬಗ್ಗೆ ಚರಿತ್ರೆಯಲ್ಲಿ ದಾಖಲಾಗಿಲ್ಲ. ಯಾವ 
ಕಾರ್ಯವೂ ಈ ಸಜ್ಜನ ಸಮೂಹಕ್ಕೆ ಪ್ರತಿಫಲದಾಯಕ 
ಮತ್ತು ಪುಣ್ಯಕರ್ಮ ಆಗಿರಲಿಲ್ಲವೋ ಆ ಕಾರ್ಯವು 
ಇಂದು ಪ್ರತಿಫಲದಾಯಕ ಮತ್ತು ಪುಣ್ಯಕರ್ಮ ಆಗು- 
ವುದಾದರೂ ಹೇಗೆ? 


ಮೀಲಾದುನ್ನೆಬಿ ಆಚರಿಸುವುದರಿಂದ ಲಭ್ಯವಾಗುತ್ತದೆ 
ಎಂದು ಇಂದಿನ ಬಿದ್‌ಅತಿಗಳು ಹೇಳುವ ಲಾಭ ಮತ್ತು 
ಸಮೃದ್ಧಿ ಅಂದಿನ ಕಾಲದ ಜನರಿಗೆ ಯಥೇಷ್ಟವಾಗಿ 


ಗ ಪ್ರವಾದಿಪ್ರೇಮ | 14 


ಲಭಿಸಿತ್ತು. ಆದರೆ ಅವರಲ್ಲಿ ಯಾರೂ ಕೂಡ ಮೀಲಾ- 
ದುನ್ನೆಬಿಯನ್ನು ಆಚರಿಸಿಲ್ಲ. ವಾಸ್ತವದಲ್ಲಿ ಪ್ರವಾದಿಯ- 
ವರು(ಸ) ಮತ್ತು ಅವರ ಸಂಗಡಿಗರು ಹೇಳಿದ್ದು ಮತ್ತು 
ಮಾಡಿದ್ದು ಮಾತ್ರ ದೀನ್‌ ಆಗಿದೆ. ಯಾವ ಕಾರ್ಯಗಳು 
ಪ್ರವಾದಿಯವರು(ಸ) ಮತ್ತು ಅವರ ನಂತರದ ಮೂರು 
ಉತ್ತಮ ಶತಮಾನದ ಜನರಿಗೆ ದೀನ್‌ ಆಗಿರಲಿಲ್ಲವೋ 
ಆ ಕಾರ್ಯಗಳು ಅನಂತರದ ಜನರಿಗೂ ದೀನ್‌ ಆಗಲು 
ಸಾಧ್ಯವೇ ಇಲ್ಲ ಅವೆಲ್ಲವೂ ಧರ್ಮಬಾಹಿರವೂ ಸುಸ್ಪಷ್ಟ 
ಪಥಭ್ರಷ್ಟತೊ ಆಗಿವೆ. 


“ಇನ್ನು ಸತ್ಯದ ಬಳಿಕ ಪಥಬ್ರಷ್ಟತೆಯಲ್ಲದೆ ಇನ್ನೇನು 
ಉಳಿದಿದೆ? ನಿಮ್ಮನ್ನು ಎತ್ತ ಅಲೆದಾಡಿಸಲಾಗುತ್ತಿದೆ?” 
(ಯೂನುಸ್‌ 32) 


ಇಮಾಮ್‌ ಮಾಲಿಕ್‌(ರ) ಹೇಳುತ್ತಾರೆ: “ಯಾರಾದರೂ 
ಇಸ್ಲಾಮಿನಲ್ಲಿ ಒಂದು ಹೊಸ ಆಚಾರವನ್ನು ಒಳ್ಳೆಯ 
ಕಾರ್ಯ ಎಂಬ ಹೆಸರಿನಲ್ಲಿ ಸೇರ್ಪಡೆಗೊಳಿಸಿದರೆ 


4 ಪ್ರವಾದಿಪ್ರೇಮ | 15 


ಪ್ರವಾದಿಯವರು(ಸ) ತಮ್ಮ ದೌತ್ಯ ನಿರ್ವಹಣೆಯಲ್ಲಿ 
ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸುವುದಕ್ಕೆ 
ಸಮ. ಏಕೆಂದರೆ ಅಲ್ಲಾಹು ಹೇಳುತ್ತಾನೆ: ಇಂದು ನಾನು 
ನಿಮಗೆ ನಿಮ್ಮ ಧರ್ಮವನ್ನು ಪೂರ್ತಿಗೊಳಿಸಿದ್ದೇನೆ”. 
ಯಾವ ಕಾರ್ಯಗಳು ಅಂದು ಧರ್ಮದಲ್ಲಿ ಸೇರಿರಲಿಲ್ಲ- 
ವೋ ಆ ಕಾರ್ಯಗಳನ್ನು ಇಂದು ಧರ್ಮದ ಭಾಗವೆಂದು 
ಪರಿಗಣಿಸಲು ಸಾಧ್ಯವಿಲ್ಲ” (ಅಲ್‌ಇಅತಿಸಾಮ್‌ 1/33) 


ಹಾಫಿರ್‌ ಅಬೂಬಕರ್‌ ಬಗ್ಗಾದಿ ಹನಫಿ(ರ) ತಮ್ಮ 
ಫತಾವಾದಲ್ಲಿ ಹೇಳುತ್ತಾರೆ: “ಪ್ರವಾದಿ ಜನ್ಮದಿನಾಚರಣೆ 
ಸಲಫ್‌ಗಳಿಂದ (ಸಜ್ಜನ ಪೂರ್ವಿಕರಿಂದ) ದೃಢಪಟ್ಟಿಲ್ಲ. 
ಯಾವ ಕಾರ್ಯಗಳನ್ನು ಅವರು ಮಾಡಿರಲಿಲ್ಲವೋ ಆ 
ಕಾರ್ಯಗಳಲ್ಲಿ ಯಾವುದೇ ಒಳಿತಿಲ್ಲ?” 


ಇದೇ ಪ್ರಕಾರ ಪೂರ್ವಿಕರಾದ ಅನೇಕ ಇಸ್ಲಾಮಿ ವಿದ್ವಾಂ- 
ಸರು ಇದು ಸತ್ಯರ್ಮಗಳನ್ನು ನಾಶಮಾಡುವ ಬಿದ್‌ಅತ್‌ 


ಎಂದು ಘೋಷಿಸಿದ್ದಾರೆ. 


ad ಪ್ರವಾದಿಪ್ರೇಮ | 16 


ಇದೆಂತಹ ವಿಚಿತ್ರ ಮತ್ತು ವಿಪರ್ಯಾಸ ನೋಡಿ! ಶಿರ್ಕ್‌ 
ಬಿದ್‌ಅತ್‌, ಗೊಡ್ಡು ಸಂಪ್ರದಾಯ ಮತ್ತು ಕಂದಾಚಾರ- 
ಗಳಿಂದ ತಡೆಯುವ, ಪವಿತ್ರ ಕುರ್‌ಆನ್‌ ಮತ್ತು ಸುನ್ನತ್‌ 
ಅನ್ನು ಅನುಸರಿಸುವಂತೆ ಕರೆನೀಡುವ ಮತ್ತು ಜಗತ್ತಿನಾ- 
ದ್ಯಂತ ಸತ್ಯ ಧರ್ಮವನ್ನು ಪ್ರಚಾರ ಮಾಡುತ್ತಿರುವ ಜನ- 
ರನ್ನು ಮತ್ತು ಸಂಘಟನೆಗಳನ್ನು ಇಂದು ಪ್ರವಾದಿ ನಿಷೇ- 
ಧಿಗಳೆಂದು ಆರೋಪಿಸಲಾಗುತ್ತಿದೆ. ವಿಭಿನ್ನ ರೀತಿಯ 
ಹೀನಾಯ ಶಬ್ದಗಳಿಂದ ಅವರನ್ನು ಅವಹೇಳನ ಮಾ- 
ಡಲಾಗುತ್ತಿದೆ. ಪಥಭ್ರಷ್ಟ ಸೂಫಿಗಳು, ನಕಲಿ ಸಂತರು, 
ಮತ್ತು ಉದರ ಪೋಷಕರಾದ ಪುರೋಹಿತರು ಅವರನ್ನು 
ಕಾಫಿರ್‌ ಮತ್ತು ಮುರ್ತದ್ದ್‌ ಎಂದು ಮೂದಲಿಸುತ್ತಿದ್ದಾ- 
ರೆ. ವಾಸ್ತವದಲ್ಲಿ ಇದು ಅತ್ಯಂತ ದುರದೃಷ್ಟಕರವಾಗಿದೆ. 


ಆದರೆ ಈ ದಾರಿಯಲ್ಲಿ ಇದೇನೂ ಹೊಸತಲ್ಲ ಇದು ಚರಿ- 
ತ್ರೆಯ ಪುನರಾವರ್ತನೆಯಾಗಿದೆ. ಸತ್ಯವನ್ನು ಪ್ರತಿಪಾದಿ- 
ಸುವ ಜನರ ವಿರುದ್ಧ ಸತ್ಯ ಮತ್ತು ಸತ್ಯದ ಧ್ವಜ ವಾಹಕರ 


nd ಪ್ರವಾದಿಪ್ರೇಮ | 17 


ವಿರುದ್ಧತಮ್ಮ ಅಪವಿತ್ರವಾದ ಕೆಟ್ಟ ನಾಲಿಗೆಯನ್ನು ಬೇ- 
ಕಾಬಿಟ್ಟಿ ಬಳಸಿಕೊಂಡು ಮುಗ್ಧ ಜನರನ್ನು ವಶೀಕರಿಸು- 
ವವರು ಎಲ್ಲಾ ಕಾಲಘಟ್ಟದಲ್ಲೂ ಇದ್ದರೆಂದು ಚರಿತ್ರೆಯ 
ಪುಟಗಳಲ್ಲಿ ಕಾಣಬಹುದಾಗಿದೆ. 


ಸಹೋದರ ಸಹೋದರಿಯರೇ, ಕುರ್‌ಆನ್‌ ಸುನ್ನತ್‌ 
ಮತ್ತು ಸಲಘುಸ್ಸಾಲಿಹೀನರ ರೀತಿ-ನೀತಿಗಳನ್ನು ಭದ್ರವಾ- 
ಗಿ ಹಿಡಿದುಕೊಳ್ಳಿ ಶಿರ್ಕ್‌ ಬಿದ್‌ಅತ್‌ಗಳನ್ನು ಮಾಡುತ್ತಾ 
ಕಳೆದುಹೋದ ಸಮಯದ ಬಗ್ಗೆ ಅಲ್ಲಾಹನಲ್ಲಿ ಪಶ್ಚಾ- 
ತಾಪ ಪಟ್ಟು ಮರಳಿರಿ. ಇಲ್ಲದಿದ್ದರೆ ಮಹಾ ನಷ್ಟವು 
ನಿಮ್ಮನ್ನು ಅವರಿಸಿಕೊಳ್ಳಲಿದೆ. ಶಿರ್ಕ್‌ ಬಿದ್‌ಅತ್‌ಗಳಲ್ಲಿ 
ಒಳಗೊಂಡ ಸ್ಥಿತಿಯಲ್ಲಿ ನೀವು ನಿಧನರಾದರೆ ಅಂತಿಮ 
ದಿನ ಮಹ್ಕರಾ ಮೈದಾನದಲ್ಲಿ ಬಾಯಾರಿಕೆಯಿಂದ 
ಬಳಲಿ ಪ್ರವಾದಿಯವರ(ಸ) “ಹೌಳುಲ್‌ ಕೌಸರ್‌” ನ 
ಕಡೆಗೆ ಧಾವಿಸುವಾಗ “ಸುಹ್ಮನ್‌ ಸುಹ್ಯಾ' ಎನ್ನುತ್ತಾ 
ಹಿಂದಕ್ಕೆ ತಳ್ಳಲ್ಪಡುವಿರಿ. ಪ್ರವಾದಿಯವರ(ಸ) ಕೈಯಿಂದ 


1 ಪ್ರವಾದಿಪ್ರೇಮ | 18 


ಹೌಳುಲ್‌ ಕೌಸರಿನ ನೀರನ್ನು ಪಡೆದು ಕುಡಿಯುವ 
ಭಾಗ್ಯ ನಿಮಗೆ ದೊರೆಯಲಾರದು. ಅಲ್ಲಿ ವಿಷಾದ, 
ಪಶ್ಚಾತಾಪ, ಅವಮಾನ ಮತ್ತು ಬೇಗುದಿಯ ಹೊರತು 
ಇನ್ನೇನು ಸಿಗದು. 


ಹೌದು, ನೀವು ಇಂದು ನಿಮ್ಮನ್ನು ಶಿರ್ಕ್‌ ಬಿದ್‌ಅತ್‌ಗ- 
ಳಿಂದ ತಡೆಯುವ ಮತ್ತು ಮೀಲಾದುನ್ನೆಬಿಯಂತಹ 
ಆಚರಣೆಗಳನ್ನು ವಿರೋಧಿಸುವ ಜನರನ್ನು ಪ್ರವಾದಿ 
ವಿರೋಧಿಗಳೆಂದು, ಪ್ರವಾದಿ ನಿಂದಕರೆಂದು ಕರೆ- 
ಯುವುದಾದರೆ ಜೀವನದಲ್ಲಿ ಒಂದು ಬಾರಿಯೂ 
ಮೀಲಾದುನ್ನೆಬಿ ಆಚರಿಸದ ಮಹಾನ್‌ ಸ್ವಹಾಬಿಗಳ 
ಬಗ್ಗೆ ಏನು ಹೇಳುವಿರಿ? ಪ್ರವಾದಿಯ ಜನ್ಮದಿನಾಚರ- 
ಣೆಗಾಗಿ ತೋರಣ ಕಟ್ಟಿದ, ದೀಪಾಲಂಕಾರ ಮಾಡದ, 
ಸಭೆ-ಸಮಾರಂಭ ಹಮ್ಮಿಕೊಳ್ಳದ ಮತ್ತು ಭರ್ಜರಿ 
ಭೋಜನ ಕೂಟಿ ಏರ್ಪಡಿಸದ ತಾಬಿಕನ್‌ಗಳು, ಮು- 
ಹದ್ದಿಸೀನ್‌ಗಳು ಜಗದ ಉದ್ದಗಲಕ್ಕೆ ಇಸ್ಲಾಮಿನ ಸಂದೇಶ- 


24 ಪ್ರವಾದಿಪ್ರೇಮ | 19 


ವನ್ನುತಲುಪಿಸಿದ ಆ ಮಹಾನ್‌ ನಾಯಕರನ್ನು ಏನೆಂದು 
ಕರೆಯುವಿರಿ? 


ಈಗ ಸತ್ಯವನ್ನು ತಿಳಿದುಕೊಂಡ ಬಳಿಕವೂ ಪವಿತ್ರ 
ಕುರ್‌ಆನ್‌ ಮತ್ತು ಪ್ರವಾದಿ ಚರ್ಯೆಗೆ ವಿರುದ್ಧವಾಗಿ 
ಹಿಂದಿನ ಅದೇ ರೀತಿಯಲ್ಲಿ ಮೀಲಾದುನ್ನೆಬಿ ಆಚರಿ- 
ಸಲು ನೀವು ಸನ್ನದ್ದರಾಗುವುದಾದರೆ ಅಲ್ಲಾಹನ ಈ 
ಘೋಷಣೆಯನ್ನು ಕೇಳಿರಿ. 


“ಪ್ರವಾದಿಯವರ ಆಜ್ಞೆಗೆ ವಿರುದ್ಧವಾಗಿ ಚಲಿಸುವವರು 
ತಾವು ಯಾವುದಾದರೂ ಅಪತ್ತಿನಲ್ಲಿ ಸಿಲುಕಿ ಬಿಡಬ- 
ಹುದು ಅಥವಾ ತಮ್ಮ ಮೇಲೆ ವೇದನಾಯುಕ್ತ ಶಿಕ್ಷೆ 
ಎರಗಬಹುದೆಂದು ಭಯಪಡಬೇಕು.” (ಅನ್ನೂರ್‌ 63) 


| ಪ್ರವಾದಿಪ್ರೇಮ | 20 


ಸ್ವ) dani) AS jal) 
ANNASEEHA ISLAMIC MOVEMENT 


SURATKAL, MANGALORE - 575 014 
MOB: 9731593091 / 9945171612 









4. Jamiyathe Ahle Hadees 
? Mangalore 


